ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 
ಮೊದಲನೇ ಅಧಿವೇಶನ 
(2ನೇ ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟಿ 
ಮಂಗಳವಾರ, ದಿನಾಂಕ 03ನೇ ಜುಲೈ, 2018 


(ಸಮಯ: ಬೆಳಿಗ್ಗೆ 10.30 ಗಂಟಿಗೆ) 


1. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


ಹಾಯಿ 


“ದಿನಾಂಕ 02ನೇ ಜುಲೈ, 2018ರ ಸೋಮವಾರದಂದು ವಿಧಾನಮಂಡಲದ 
ಉಭಯ ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ 
ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು 
ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞಕಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು 
ಅಪ್ಪಣೆ ಕೋರುತ್ತೇವೆ” 


ಎಂದು ಶ್ರೀ ಈಶ್ವರ್‌ ಬಿ. ಖಂಡ್ರೆ ಅವರು ಸೂಚಿಸುವುದು. 


ಶ್ರೀ ಎ.ಟಿ. ರಾಮಸ್ವಾಮಿ ಅವರು ಅನುಮೋದಿಸುವುದು. 


2. ಗಮನ ಸೆಳೆಯುವ ಸೂಚನೆಗಳು 


1) ಶ್ರೀ ಎ.ಎಸ್‌. ಪಾಟೀಲ್‌ ನಡಹಳ್ಳಿ ಅವರು ವಿಜಯಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕಿನ 
ಹುಲ್ಲೂರು ಗ್ರಾಮದಲ್ಲಿ 11011 ಕೆ.ವಿ. ಉಪ-ಕೇಂದ್ರ ನಿರ್ಮಿಸುವ ಕುರಿತು 
ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/fassembly/lob/lob.htm 


